ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಬೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 212 (196) 
ಉತ್ತರಿಸಬೇಕಾದ ದಿನಾಂಕ 14.12.2021 
ಉತ್ತರಿಸಬೇಕಾದವರು ನಗರಾಭಿವೃದ್ಧಿ ಸಚಿವರು 
ಶ್ರಮ ಪ್ರಶ್ನೆ ಉತ್ತರ 
ಸಂಖ್ಯೆ 
ಸ 
ಅ) |ಕೊಡಗು ಜಿಲ್ಲೆಯ ಮಡಿಕೇರಿ | ಇಲ್ಲ. 
ie a4 3, 
ಪ We ಭಗ ಮಡಿಕೇರಿ ನಗರಸಭೆ ವ್ಯಾಪ್ತಿಯ ಪ್ರದೇಶಗಳಿಗೆ ಯುಜಿಡಿ 
ಸಭ ವ್ಯವಸ್ಥೆಯನ್ನು ಕಲ್ಪಿಸುವ ಕಾಮಗಾರಿಯು 
Wt ಬ ಪ್ರಗತಿಯಲ್ಲಿರುತ್ತದೆ. 
ಸಂಪೂರ್ಣವಾಗಿ 
ಅಳವಡಿಸಲಾಗಿದೆಯೇ; 

ಆ) |ಮಡಿಕೇರಿ ವ ಸದರಿ ಕಾಮಗಾರಿಯಡಿ ಒಟ್ಟು 109.10 ಕಿ.ಮೀ ಉದ್ದದ 
ವ್ಯಾಪ್ತಿಯಲ್ಲಿ ಯುಜಿಡಿ | ಒಳಚರಂಡಿ ಕೊಳವೆ ಮಾರ್ಗವನ್ನು ಅಳವಡಿಸಲು 
ವ್ಯವಸ್ಥೆ ಕಲ್ಪಿಸಬೇಕಾದ | ಅನುವುಮಾಡಲಾಗಿದ್ದು, ಸೆಪ್ಠಿಕ್‌ ಟ್ಯಾ೦ಕ್‌ 
ಪ್ರದೇಶಗಳು ಇನ್ನೂ | ವಲಯಗಳನ್ನು ಹೊರತುಪಡಿಸಿ ಮಲಿನ ನೀರು 
ಉಳಿದಿವೆಯೇ; ಶುದ್ದೀಕರಣ ಘಟಿಕದ ವಲಯಕ್ಕೆ ಬರುವ 85.00 ಕಿ.ಮೀ 

ಉದ್ದದ ಒಳಚರಂಡಿ ಕೊಳವೆ ಮಾರ್ಗದ ಪೈಕಿ 69.00 
ಕಿ.ಮೀೀ ರಷ್ಟು ಕೊಳವೆ ಸಾಲುಗಳನ್ನು ಅಳವಡಿಸಿದೆ 
ಹಾಗೂ 7373 ಗೃಹ ಸಂಪರ್ಕಗಳಲ್ಲಿ 3400 ಗೃಹ 
ಸಂಪರ್ಕಗಳನ್ನು ಅಳವಡಿಸಲಾಗಿದೆ. ಸದರಿ 
ಯೋಜನೆಯಡಿ ಬಾಕಿ ಉಳಿದಿರುವ 40 ಕಿ.ಮೀ ಉದ್ದದ 
ಒಳಚರಂಡಿ ಕೂಳವೆ ಮಾರ್ಗವನ್ನು ಅಳವಡಿಸಿ 3973 
ಗೃಹ ಸಂಪರ್ಕಗಳನ್ನು ಒದಗಿಸಬೇಕಾಗಿರುತ್ತದೆ. 

ಇ) |ಉಳಿದಿದ್ದಲ್ಲಿ, ಇದುವೆರಗೂ | >» ಮಲಿನ ನೀರು ಶುದ್ದೀಕರಣ ಘಟಕದ ವಲಯಕ್ಕೆ 


ಆ ಪ್ರದೇಶಗಳಿಗೆ ಯುಜಿಡಿ 
ವ್ಯವಸ್ಥೆ ಕಲ್ಪಿಸದೇ ಇರಲು 
ಕಾರಣಗಳೇಮ: 


ಒಳಪಡುವ 85.00 ಕಿ.ಮೀ ಉದ್ದದ ಒಳಚರಂಡಿ 
ಕೂಳವೆ ಮಾರ್ಗದ ಪೈಕಿ 69.00 ಕಿ.ಮೀ ರಷ್ಟು 
ಕೊಳವೆ ಮಾರ್ಗವನ್ನು ಅಳವಡಿಸಿದ್ದು, ಉಳಿದ 
16.00 ಕಿ.ಮೀೀ ಉದ್ದದಷ್ಟು ಕೊಳವೆ ಸಾಲುಗಳನ್ನು 


ಕಾಂಕ್ರೀಟ್‌ ಹಾಗೂ ಡಾಂಬರು ರಸ್ತೆಗಳನ್ನು ಕತ್ತ ರಿಸಿ 
ಅಳವಡಿಸಲು ಸ್ಥಳಿಯರಿ೦ದ ತಕರಾರು 
ಇರುವುದರಿಂದ ಕೊಳವೆ ಸಾಲುಗಳನ್ನು 
ಅಳವಡಿಸಲು ಸಾಧ್ಯವಾಗಿರುವುದಿಲ್ಲ. ಸದರಿ 
ವಿಷಯದ ಬಗ್ಗೆ ತಕರಾರು ಬಗೆ ಹರಿಸಲು ನಗರಸಭೆ 
ರವರಲ್ಲಿ ವಿನಂತಿಸಲಾಗಿದೆ. 


» ನಗರದ ರಾಜಶೇಖರ  ಹೋಮ್‌ನೀಡ್ಡ್‌ ಬಳಿ 
ವೆಟ್‌ವೆಲ್‌ ನಿರ್ಮಾಣದ ಕಾಮಗಾರಿಗೆ 0.14 ಎಕರೆ 
ಜಾಗವನ್ನು ಗುರುತಿಸಲಾಗಿದ್ದ ಭೂಸ್ವಾಧೀನ 
ಪ್ರಕಿಯೆಯ ಪjಸಾವನೆಯನ್ನು ನಗರಸಭೆ ಮಡಿಕೇರಿ 
ದವರು ಸಲ್ಲಿಸಬೇಕಾಗಿರುತ್ತದೆ. ಸದರಿ ಜಮೀನನ್ನು 
ಹಸ್ತಾಂತರಿಸದ ಕಾರಣ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. 


>» ನಗರದ ಬೌಗೋಳಿಕ ಸ್ಥಿತಿಗಮುಸಾರವಾಗಿ ಒಟ್ಟು ೨ 


ಸಂಖ್ಯೆ ಸೆಪ್ಟಿಕ್‌ ಟ್ಕ್ಯಾ೦ಕ್‌ಗಳನ್ನು 
ನಿರ್ನಿಸಬೆಣಾಗಿದ್ದು, ಇವುಗಳಿಗೆ 
ಅವಶ್ಯಕತೆಯಿರುವ ಜಾಗಗಳನ್ನು ಹಸ್ತಾಂತರಿಸದ 
ಕಾರಣದಿಂದದಾಗಿ ಕಾಮಗಾರಿಗಳನ್ನು 


ಪ್ರಾರಂಭಿಸಲು ಸಾಧ್ಯವಾಗಿರುವುದಿಲ್ಲ ಹಾಗೂ 
ಸದರಿ ವಲಯಗಳಲ್ಲಿ ಒಳಚರಂಡಿ ಕೊಳವೆ 
ಮಾರ್ಗವನ್ನು ಅಳವಡಿಸಲಾಗಿರುವುದಿಲ್ಲ. 


ಈ) ಯಾವ ಕಾಲಮಿತಿಯೊಳಗೆ 
ಸದರಿ ಪ್ರದೇಶಗಳಿಗೆ ಯುಜಿಡಿ 
ವ್ಯವಸ್ಥೆ ಕಲ್ಪಿಸಲಾಗುವುದು. 


[ಸದರ ಯೋಜನೆಯಡಿ ಕಾಮಗಾರಿಗಳನ್ನು 


ಕೈಗೆತ್ತಕೊಳ್ಳಲು ಅವಶ್ಯವಿರುವ ಜಾಗಗಳನ್ನು 
ನಗರಸಭೆ, ಮಡಿಕೇರಿ ರವರು ಹಸ್ತಾಂತರಿಸಿದ ನ೦ತರ, 
ಟೆಂಡರ್‌ ಪ್ರಕ್ರಿಯೆ ಕೈಗೊಂಡು ಒಂದು ವರ್ಷದ 
ಅವಧಿಯೊಳಗೆ ಯುಜಿಡಿ ವ್ಯವಸ್ಥೆ ಕಲ್ಪಿಸಲು 


ಕೈಗೊಳ್ಳಲಾಗುವುದು. 


ಸ೦ಖ್ಯೆ : ನಅಇ 194 ಯುಎ೦ಎಸ್‌ 2021 


'ಬಸೆವರಾಜ) 
ಭಿವೃದ್ಧಿ ಸಚಿವರು 


